ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮವಿರ್ದೇಶನ ಹೊಂದಿದವರು) 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1936 


ಉತ್ತರಿಸಬೇಕಾದ ದಿನಾ೦ಕ 


16.03.2022 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಸಚಿವರು 


ಪ್ರಶ್ನೆ 


ಉತ್ತರ 


ವಸತಿ ಇಲಾಖೆ ವತಿಯಿಂದ 
ರಾಜ್ಯದಲ್ಲಿ ಪ್ರಸ್ತುತ 
ಎಷ್ಟು 
ಮನೆಗಳನ್ನು ನಿರ್ಮಾಣ 
ಮಾಡುವ ಗುರಿಗಳನ್ನು 
ಹಮ್ಮಿಕೊಳ್ಳಲಾಗಿದೆ ; 


ವಸತಿ ಇಲಾಖೆ ವತಿಯಿಂದ ರಾಜ್ಯದಲ್ಲಿ 2021-22 ನೇ 
ಸಾಲಿಗೆ 5 ಲಕ್ಷ ಮನೆಗಳ ಗುರಿಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ 4 ಲಕ್ಷ 
'ಹಾಗೂ' ನಗರ" ಪ್ರಡಚಕ್ಸ' 1 "ಲಕ್ಷ ಮನೆಗಳ ಗುರಿಯನ್ನು 
ಹಮ್ಮಿಹೊಳ್ಳಲಾಗಿದೆ. 


ಸದರಿ ಗುರಿಯಲ್ಲಿ ಕೆಳಕಂಡಂತೆ ಮನೆಗಳ ಗುರಿಯನ್ನು 


ಆ) 


ಯಾವ, ಯಾವ 
ಯೋಜನೆಗಳ ಅಡಿಯಲ್ಲಿ 
ಗ್ರಾಮೀಣ ಪ್ರದೇಶಗಳಿಗೆ 
ಮನೆಗಳನ್ನು ನಿರ್ಮಾಣ 
ಮಾಡಲು 


|! ಯೋಜಿಸಲಾಗಿದೆ ; 


ಮಿೀೀಸಲಿಡಲಾದ ಮನೆಗಳ 
ಸಂಖ್ಯೆಗಳೊಂದಿಗೆ ಮಾಯಿತಿ 
ನೀಡುವುದು ; 


ಗ್ರಾಮ ಪಂಚಾಯತಿವಾರು/ಸ್ನಳೀಯ ಸಂಸ್ಥೆವಾರು: ಹಂಚಿಕೆ 
ಮಾಡಲಾಗಿದೆ. ಯೋಜನಾವಾರು ವಿವರಗಳು ಕೆಳಕಂಡಂತಿದೆ. 


ಯೋಜನೆ ಗುರಿ 


ಗ್ರಾಮೀಣ 


ಬಸವ ವಸತಿ ಯೋಜನೆ 


ಡಾ. ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ 
ಗ್ರಾಮೀಣ ಒಟ್ಟು 


165510 
53190 
218700 


ಇ) 


ಗ್ರಾಮ ಠಾಣಾ ವ್ಯಾಪ್ತಿ 


ಮೀರಿ, ಮುಲ್ಮಿ/ಕಂದಾಯ 


ಪ್ರದೇಶಗಳಲ್ಲಿ ವಸತಿ 
ಯೋಜನೆಯನ್ನು 
ಅಮುಷ್ಠಾನಗೊಳಿಸಲಾಗು, 


ತ್ರಿದೆಯೇ :; 


ಹೌದು, 


ಸರ್ಕಾರದ ಆದೇಶ ಸಂಖ್ಯೇವಇ 55 ಹೆಚ್‌ಎಎಸ್‌ 2011, 
ದಿನಾ೦ಕ:30.01.2012 ರನ್ವಯ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ 
ಸ್ವಂತ ಮನೆ ಅಥವಾ ನಿವೇಶನ ಇಲ್ಲದಿರುವ ಬಡತನ ರೇಖೆಗಿಂತ 
ಕೆಳಗಿನ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ 


ಈ) 


ಕಂದಾಯ ಪ್ರದೇಶಗಳಲ್ಲಿ 
ಮನೆಗಳನ್ನು ನಿರ್ಮಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು ? 


1 ಬಡಜನರು ತಮ್ಮ ಕೃಷಿ/ಸಾಗುವಳಿ ಜಮೀನಿನ ಒಂದು ನಿರ್ಧಿಷ್ಟ 
ಭಾಗದ ಗರಿಷ್ಠ ಎರಡು ಗುಂಟೆ ಜಮೀನಿನಲ್ಲಿ ರಾಜ್ಯ ಸರ್ಕಾರದ 
ವಸತಿ ಯೋಜನೆಗಳು & ಕೇಂದ್ರ ಪುರಸ್ಕತ ಇಂದಿರಾ ಆವಾಸ್‌ 
ಯೋಜನೆ/ಪ್ರಧಾನ ಮಂತ್ರಿ "ಆವಾಸ್‌ ಯೋಜನೆಗಳ 
ಸಹಾಯಧನಡೊಂದಿಗೆ ವಸತಿ ಯೋಜನೆಗಳಿಗೆ ವಿಯಮಗಳಿಗೆ 
ಒಳಪಟ್ಟು ಮನೆಗಳನ್ನು ನಿರ್ಮಾಣ ಮಾಡಿ ಕೊಳ್ಳಲು ಅವಕಾಶ 
ಇರುತ್ತದೆ. 


ಸಂಖ್ಯೆ 


`ವಇ'163 ಹೆಚ್‌ಎಎಂ 2022 


RA ~ 
(ವನಿ. ಸೋಮಣ್ಹೂ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿಷೃದ್ಧಿ ಸಚಿವರು 


